3. 
4. 


ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1603 

: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ 

: 18.03.2021 ; 

: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಜೆವರು. 


ಜ್ಯ 
ಪ್ರಶ್ನೆ 


ಉತ್ತರ 


@| 3 


ಚೆಂಗಳೊರು ಸೇರಿದಂ3 ರಾಜ್ಯದ`ವಿವಿಧೆ 
ಭಾಗಗಳಲ್ಲಿ ಹುಕ್ಕಾಬಾರ್‌ ಪರವಾನಗಿ 
ಅಡಿಯಲ್ಲಿ ಡ್ರಗ್ಗ್‌ ಮಾರಾಟವಾಗಿರುವುದು 
ಸರ್ಕಾರ ಗಮನಿಸಿಜೆಯೆ; 


ರಾಜ್ಯದಲ್ಲಿ ಪರವಾನಗಿ `ಪೆಡೆದೆರುವ 
ಹುಕ್ಕಾಬಾರ್‌ಗಳ ಸಂಖ್ಯೆ ಎಷ್ಟು; 


ರಾಜ್ಯದಲ್ಲಿ ಒಟ್ಟು ಪರವಾನಗಿ ಪಡೆದಿರುವ 77 ಹುಕ್ಕಾಬಾರ್‌ ಇರುತ್ತವೆ. 
ಹುಕ್ಕಾಬಾರ್‌ ಪರವಾನಗಿ ಅಡಿಯಲ್ಲಿ ಡ್ರಗ್ಸ್‌ ಮಾರಾಟವಾಗುವ ಕುರಿತು ತೀವ್ರ 
ನಿಗಾಮಹಿಸಲಾಗಿದೆ. 


ಬೆಂಗಳೂರು ನಗರದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಹುಕ್ಕಾ ಬಾರ್‌ 
ಮೇಲೆ "ದಾಳಿ ನಡೆಸಿ COTPA-2003 (Cigarattes & other 
Tobacco Products Act) ಕಾಯ್ದೆ ಉಲ್ಲಂಘನೆಯಾಗಿರುವುದರಿಂದ, 
62 ಪ್ರಕರಣಗಳನ್ನು ದಾಖಲಿಸಿ, ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಲಾಗಿದೆ. 
ದಾಖಲಾಗಿರುವ ಪ್ರಕರಣಗಳ ವಿವರ ಕೆಳಗಿನಂತಿದೆ. 
ವರ್ಷ ಹುಕ್ಕಾ ಬಾರ್‌ ವಿರುದ್ಧ ದಾಳಿ ನೆಡೆಸಿ 
ದಾಖಲಿಸಿದ ಪ್ರಕರಣಗಳ ಸಂಖ್ಯೆ: 
20 


708 
2019 
ppl) 

207 ಫದ್ರನಕವಕಗ) 


ಒಷ್ಞಾ 


ಶಾಲಾ ಕಾಲೇಜುಗಳ 
ಹುಕ್ಕಾಬಾರ್‌ನಲ್ಲಿ 
ವರದಿಗಳಿದ್ದು, ಇವರುಗಳ ವಿರುದ್ಧ 
ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು; (ಮಾಹಿತಿ ನೀಡುವುದು) 


ಆಸುಪಾಸಿನಲ್ಲಿ 
ನಡೆಸುತ್ತಿರುವ 


ಶಾಲಾ ಕಾಲೇಜುಗಳ ಆಸುಪಾಸಿನಲ್ಲಿ ಅಕ್ರಮವಾಗಿ ಹುಕ್ಕಾಬಾರ್‌ಗಳು 
ನಡೆಸುತ್ತಿರುವುದು ಕಂಡುಬಂದಲ್ಲಿ, ಅಂತಹ ಹುಕ್ಕಾಬಾರ್‌ಗಳ ವಿರುದ್ಧ 
ಕಾನೂನು ರೀತ್ಯಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. 


li 


ಳಗಾವಿ ಜಿಲ್ಲೆಯಲ್ಲಿ ಪರವಾನಗಿ 

ಪಡೆದಿರುವ ಹುಕ್ಕಾಬಾರ್‌ಗಳ ಸ ಸಂಖ್ಯೆ 
ಎಷ್ಟು? (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಬೆಳಗಾವಿ ಜಿಲ್ಲೆಯಲ್ಲಿ ಪರವಾನಗಿ ಪಡೆದಿರುವ ಹುಕ್ಕಾಬಾರ್‌ಗಳು: ಇರುವುದಿಲ್ಲ. 


ಒಳ 07 ಪಿಎನ್‌ಡಿ 2021 


(ಬಸವರಾಜ ಬೊಮ್ಮಾಯ 
ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು 
ಹಾಗೂ ಶಾಸನ ರಚನೆ ಸಚಿವರು. 


